ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


166 
ಶ್ರೀ ಕೆ.ಎ. ತಿಪ್ಟೇಸ್ವಾಮಿ 


13-09-2021 


ಉತ್ತರಿಸುವ ಸಚಿವರು 


ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


kkk 


ಪ್ರಶ್ನೆ ಉತ್ತರ 
ಈ) [ರಾಜ್ಯದಲ್ಲಿ ಕರ್ನಾಟಕ ವಿದ್ಯುತ್‌ | ಅ) | ರಾಜ್ಯದಲ್ಲಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದಲ್ಲಿ 
Ll ಸರಣ—ಿನಮ ನಿಯಮಿತದ ಒಟ್ಟು 6. ಪ್ರಸರಣ ವಲಯಗಳು ಕಾರ್ಯನಿರ್ವಹಿಸುತ್ತವೆ. | 


ಅಡಿಯಲ್ಲಿ ಎಷ್ಟು ವಿದ್ಯುತ್‌ ಪ್ರಸರಣ 
ನಿಗಮಗಳು ಕಾರ್ಯನಿರ್ವಹಿಸುತ್ತಿವೆ; 
ಅವುಗಳು ಯಾವುವು; 


(ಬೆಂಗಳೂರು, ಮೈಸೂರು, ಬಾಗಲಕೋಟೆ, ಹಾಸನ, ತುಮಕೂರು 


| ಮತ್ತು ಕಲಬುರಗಿ) 


ರಾಜ್ಯದಲ್ಲಿ ಒಟ್ಟು 5 ಸರಬರಾಜು ಕಂಪನಿಗಳು 
ಕಾರ್ಯನಿರ್ವಹಿಸುತ್ತಿವೆ. 

1. ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ. 

2. ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ. 

3. ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ. 

4. ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ. 


5. ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ. 


ವಿದ್ಯುತ್‌ 


ಈ ನಿಗಮಗಳ ವ್ಯಾಪ್ತಿಯಲ್ಲಿ ಇನ್ನು 
ಮುಂದೆ ವಿದ್ಯುತ್‌ ಗೃಹ ಬಳಕೆದಾರರು 
ಪ್ರೀ ಪೇಯ್ಡ್‌ ಸ್ಮಾರ್ಟ್‌ ಮೀಟರ್‌ಗಳನ್ನು 
ಅಳವಡಿಸಿಕೊಳ್ಳುವುದನ್ನು ಜಾರಿಗೆ 
ತರುವಂತೆ ಕೇಂದ್ರ ಇಂಧನ 
ಸಚಿವಾಲಯವು ರಾಜ್ಯ ಸರ್ಕಾರಕ್ಕೆ 
ನಿರ್ದೇಶನ ನೀಡಿರುವುದು ನಿಜವೇ; 
ಹಾಗಿದ್ದಲ್ಲಿ, ಇದುವರೆಗೆ 
ಯಾವ ಕ್ರಮಗಳನ್ನು ಕೈಗೊಂಡಿದೆ; 
(ವಿವರ ನೀಡುವುದು) 


ಪರ್ಕಾರ 


ಸಾಂದ್ರ ಸರ್ಕಾರದ ನೂತನ ಯೋಜನೆಯಾದ ನೀಆ2ಊಭೀರ 
Distribution Sector Scheme (RDSS) ಯೋಜನೆಯಲ್ಲಿ ಮೀಟರ್‌ 
ಅಳವಡಿಕೆಯು ಒಂದು ಘಟಕವಾಗಿದ್ದು, ಪ್ರೀ ಪೇಯ್ಡ್‌ ಸ್ಮಾರ್ಟ್‌ 
ಮೀಟರ್‌ಗಳನ್ನು ಮೊದಲನೇ ಹಂತದಲ್ಲಿ ಶೇ'15 ಕಿಂತ ಅಧಿಕೆ ೩7೬ 
೭ ನಷ್ಟವಿರುವ ಅಮೃತ ನಗರ/ಪಟ್ಟಣಗಳಲ್ಲಿ ಕೈಗಾರಿಕಾ ಹಾಗೂ 


ವಾಣಿಜ್ಯ ಗ್ರಾಹಕರಿಗೆ, ಎಲ್ಲಾ ತಾಲ್ಲೂಕು ಮಟ್ಟದ ಮತ್ತು ಮೇಬ್ದಟ್ಟ 


"ಪ್ರದೇಶಗಳಲ್ಲಿ ಅಳವಡಿಸಲು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. 


ಸದರಿ ಯೋಜನೆಗೆ ಸಂಬಂಧಿಸಿದಂತೆ ಕಾರ್ಯ ಯೋಜನೆಯನ್ನು 


ಸಿದ್ದಪಡಿಸಲು, ಎಲ್ಲಾ ವಿದ್ಯುತ್‌... ಸರಬರಾಜು ಕಂಪನಿಗಳಲ್ಲಿ 


| ಪರಿಶೀಲಿಸಲಾಗುತ್ತಿದೆ. - - 


ಸರ್ಕಾರಿ ಕಛೇರಿಗಳಿಗೆ ಹಾಗೂ ಹೆಚ್ಚು ಸಿ7೬ ೦ ನಷ್ಟವಿರುವ ಇನ್ನಿತರೇ |' 


ಬೆಂಗಳೂರು ನಗರದಲ್ಲಿ ವಿದ್ಯುತ್‌ ಗೃಹ 
ಬಳಕೆಗೆ ಸಂಬಂಧಿಸಿದಂತೆ, ಪ್ರೀ 
ಪೇಯ್ಡ್‌ ವಿದ್ಯುತ್‌. ಮೀಟರ್‌ ಅನ್ನು 
ಪ್ರಾಯೋಗಿಕವಾಗಿ ಈಗಾಗಲೇ 
ಅಳವಡಿಸಲಾಗಿದೆಯೇ; ಈ ನಿಮಿತ್ತ 
ಕೈಗೊಳ್ಳಬೇಕೆಂದಿರುವ 
ಮುಂದಿರುವ ಯೋಜನೆಗಳಾವುವು; 


ಸರ್ಕಾರದ 


ಬೆಂಗಳೂರು ನಗರದಲ್ಲಿ ವಿದ್ಯುತ್‌ ಗೃಹ ಬಳಕೆಗೆ ಸಂಬಂದಿಸಿದಂತೆ 


ಪ್ರೀ ಪೇಯ್ಸ್‌ ವಿದ್ಯುತ್‌ ಮೀಟರ್‌ ಅನ್ನು ಪ್ರಾಯೋಗಿಕವಾಗಿ 
ಅಳವಪಡಿಸಲಾಗಿಲ್ಲ. 


ಕೇಂದ್ರ ಸರ್ಕಾರದ ಸೂತನ ಯೋಜಸೆಯಾವ Revamped 
Distribution Sector Scheme (RDSS) ಯೋಜನೆಯ 
ಮಾರ್ಗಸೂಚಿಯನ್ವಯ, ಕಾರ್ಯ ಯೋಜನೆಯನ್ನು” ಸಿದ್ದಪಡಿಸಲು, 
ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳಲ್ಲಿ ಪರಿಶೀಲಿಸಲಾಗುತ್ತಿದೆ. 


;) | ವಿದ್ಯುತ್‌ ಗೃಹ ಬಳಕೆದಾರರು ಪ್ರೀ 
ಪೇಯ್ಕ್‌ ವಿದ್ಯುತ್‌ ಮೀಟರ್‌ನ್ನು 
ಅಳವಡಿಸಿಕೊಂಡ ಸಂತರ, ಅವರಿಗೆ 
ಪ್ರೋತ್ಸಾಹ ಧನ ನೀಡುವ ಯೋಜನೆ 
| ಸರ್ಕಾರದ. ಮುಂದಿದೆಯೇ? 
| ಸಂಪೂರ್ಣ ಮಾಹಿತಿ ನೀಡುವುದು) 


| RDSS ಯೋಜನೆಯಡಿ ವಿಡ್ಯುತ್‌ ಗೃಹ ಬಳಕೆದಾರರು ಪ್ರೀ ಪಯ | 


ವಿದ್ಯುತ್‌ ಮೀಟರ್‌ ನ್ನು ಅಳವಡಿಸಿಕೊಂಡ ಸಂತರ. ಅವರಿಗೆ 
ಪ್ರೋತ್ಸಾಹ ಧನ ನೀಡುವ ಬಗ್ಗೆ ಯೋಜನೆಯ ಮಾರ್ಗಸೂಚಿಯಲ್ಲಿ 
ಯಾವುದೇ ಉಲ್ಲೇಖವಿರುವುದಿಲ್ಲ. 


ಸಂಖ್ಯೆ; ಎನರ್ಜಿ 201 ಇಬಿಎಸ್‌ 2021 


le 


(ವಿ ಸುನಿಲ್‌'ಕುಮಾರ್‌) 


ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


